ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1555(1849) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ:  ದೈಹಿಕಶಿಕ್ಷಣಶಿಕ್ಷಕರುಗಳ "ವೃಂದ ಮತ್ತು ನೇಮಕಾತಿ" ನಿಯಮಗಳನ್ನು ತಿದ್ದುಪಡಿ ಮಾಡುವ ಕುರಿತು 


(ಅ) ದೈಹಿಕ ಶಿಕ್ಷಣ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕೆನ್ನುವ 
ಬೇಡಿಕೆಯು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಸದರಿ ದೈಹಿಕ ಶಿಕ್ಷಣ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ 
ಮಾಡುವ ಪ್ರಕಿಯೆ ಪ್ರಸ್ತುತ ಯಾವ ಹಂತದಲ್ಲಿದೆ; 


(ಇ) ಸದರಿ ತಿದ್ದುಪಡಿಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪದನಾಮವನ್ನು ಸಹಶಿಕಕರೆಂದು 
ಬದಲಾಯಿಸಬೇಕೆನ್ನುವ ಅಂಶ ಸೇರ್ಪಡೆಯಾಗಿದೆಯೇ; ಸೇವಾ ಜೀಷ್ಠತೆಯ ಅನ್ನ್ವಯ ಸದರಿ 
ಶಿಕ್ಷಕರುಗಳಿಗೆ ಮುಖ್ಯೋಪಾಧ್ಯಾಯರ ಹುದ್ದೆಗೆ ಬಡಿ ಹೊಂದಲು ಅವಕಾಶ ಕಲ್ಪಿಸಲಾಗುವುದೇ; 


(ಈ) ಸದರಿ ಶಿಕಕರುಗಳಿಗೆ ಬಡಿ ನೀಡುವ ಮೂಲಕ ಬಿ.ಇ.ಓ ಕಛೇರಿಗಳಲ್ಲಿ ಖಾಲಿಯಿರುವ "ತಾಲ್ಲೂಕು 
ದೈಹಿಕ ಶಿಕಣ ಪರಿವೀಕ್ಷಕರ" ಹುದ್ದೆಗಳನ್ನು ಮತ್ತು ಡಯಟ್‌ಗಳಲ್ಲಿ ಖಾಲಿಯಿರುವ "ದೈಹಿಕ ಶಿಕ್ಷಣ 
ಉಪನ್ಯಾಸಕರ" ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದೇ; 


(ಉ) ಇಲ್ಲವಾದಲ್ಲಿ, ಇನ್ನೂ ಮುಂದಾದರೂ ದೈಹಿಕ ಶಿಕಣ ಶಿಕ್ಷಕರ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


